ಕರ್ನಾಟಕ ವಿಧಾನ ಪರಿಷತು 


pr) 


605 
'ಶ್ರೀ ಅ. ದೇವೇಗೌಡ 
(ಪದವೀಧರರ ಕ್ಷೇತ್ರ) 


3. ಉತ್ತರಿಸುವ ದಿನಾಂಕ 04-03-2021 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 

ಕ್ರಸಂ ಪಶ್ನೆ . ಉತ್ತರ 

ಅ [ಬೃಹತ್‌ ಬೆಂಗಳೊರು `'ಮೆಹಾನಗರ ಬೃಹತ್‌ ಚೆಂಗಳೊರು' ಮಹಾನಗರ ಪಾಲಕ ವತಿಯಿಂದ 
ವ್ಯಾಪ್ತಿಯಲ್ಲಿ ನಗರದ ವಿವಿಧ | ಈ ಕೆಳಕಂಡ ಮೇಲುಸೇತುವೆ ಹಾಗೂ ಕೆಳಸೇತುವೆಗಳನ್ನು 
ಭಾಗಗಳಲ್ಲಿ ನಿರ್ಮಾಣವಾಗಿರುವ ನಿರ್ಮಿಸಲಾಗಿದ್ದು, ಈ ಕೆಳಸೇತುವೆ ಮತ್ತು ಮೇಲುಸೇತುವೆಗಲ 


ಮೇಲ್ಲೇತುವೆ ಹಾಗೂ ಕೆಳ ಸೇತುವೆ 
ಒಳೆ 'ಹಾಗೂ ಹೊರ ಭಾಗಗಳಲ್ಲಿ 
ಗಿಡಗಳು ಮರವಾಗಿ ಬೆಳೆದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಈ ಸೇತುವೆಗಳ ಆಯಸ್ಸು , ಕಡಿಮೆ 
ಆಗುವುದರಿಂದ ಈ 
ತೆಗೆಯಲು ವಹಿಸಲಾದ ಕ್ರಮವೇನು; 


ಗಿಡಗಳನ್ನು 


ಒಳ ಹಾಗೂ ಹೊರ ಭಾಗಗಳಲ್ಲಿ ಬೆಳೆದಿರುವ ಗಿಡ ಮರಗಳನ್ನು 
ಪ್ರಾರಂಭದಲ್ಲಿ ಈ ಸೇತುವೆಗಳನ್ನು ' ನಿರ್ಮಿಸಿದ ಗುತ್ತಿಗೆದಾರರಿಂದ 


ತೆರವುಗೊಳಿಸಿ, ನಿರ್ವಹಣೆ ಮಾಡಲಾಗಿರುತ್ತದೆ. . ನಿರ್ವಹಣಾ 
ಅವಧಿ ಪೂರ್ಣಗೊಂಡ ನಂತರ ಸಂಬಂಧಿಸಿದ ವಲಯ 
ವ್ಯಾಪ್ತಿಯಲ್ಲಿ ಈ ಸೇತುವೆಗಳನ್ನು ನಿರ್ವಹಣೆ 
ಮಾಡಲಾಗುತ್ತಿರುತ್ತದೆ. 


ಡಾಲರ್ಸ್‌ ಕಾಲೋನಿ ವೃತ್ತದ 'ಮೇಲುಸೇತುವೆ.. 
ಡಾ॥ ಮುತ್ತುರಾಜ ವೃತ್ತದ ಕೆಳಸೇತುವೆ. 

ಕೆಇಬಿ ವೃತ್ತದ ಮೇಲುಸೇತುವೆ. 

ರಿಚ್ಛಂಡ್‌ ಸರ್ಕಲ್‌ ಮೇಲುಸೇತುವೆ (ಪೂರ್ವ) 
ಮೇಖ್ರಿ ಸರ್ಕಲ್‌ ಕೆಳಸೇತುವೆ (ಪೂರ್ವ) 

ಸಿರ್ಸಿ ಸರ್ಕಲ್‌ ಮೇಲುಸೇತುವೆ (ಪಶ್ಚಿಮ) 
ರಾಜಾಜಿನಗರ ಕೆಳಸೇತುವೆ (ಪಶ್ಚಿಮ) 
ಮಲ್ಲೇಶ್ವರಂ ವೃತ್ತದ ಕೆಳಸೇತುವೆ (ಪಶ್ಚಿಮ) 
ವಿವೇಕಾನಂದ ವೃತ್ತದ ಕೆಳಸೇತುವೆ (ಪಶ್ಚಿಮ) 
10. ಮಾಗಡಿ ರಸ್ತೆ ಕೆಳಸೇತುವೆ (ಪಶ್ಚಿಮ) 

1. ಯಶವಂತಪುರ ವೃತ್ತದ. ಮೇಲುಸೇತುವೆ (ಪಶ್ಚಿಮ). 
12. ನ್ಯಾಶನಲ್‌ ಕಾಲೇಜ್‌ ಮೇಲುಸೇತುವೆ (ದಕ್ಷಿಣ) 
13. ಕಿತ್ತೂರು ರಾಣಿ ಚೆನ್ನಮ್ಮ ಮೇಲುಸೇತುವೆ (ದಕ್ಷಿಣ) 
14. ಹೆಣ್ಣೂರು ಬಾಣಸವಾಡಿ ಹೊರವರ್ತುಲ 
ಕೆಳಸೇತುವೆ (ಮಹದೇವಪುರ) ' 


oP AN HRN 


ರಸ್ತೆ 
ಸ 


2 


EY 


ಬದಲಾಯಿಸುವ ಕೆಲಸಗಳನ್ನು ಮಾಡಲಾಗುತ್ತಿದ್ದು, ಈ ನಿರ್ವಹಣಾ 


ಬಳಿಯುವುದು (Ati Carbon Paint), ಮೇಲ್ಲೇತುವೆಯ Joint 
ಭಾಗಗಳನ್ನು.  ಬಿಗಿಗೊಳಿಸುವುದು, Bearing ಗಳನ್ನು 


ಕೆಲಸದಲ್ಲಿ Underground Pipe 'ಗಳನ್ನು ಸ್ಥಚ್ಛೆಗೊಳಿಸುವುದು / 
ಹೊಸದಾಗಿ ಮ್ಯಾನ್‌ಹೋಲ್‌ಗಳನ್ನು ಕಡಿಮೆ ಅಂತರದಲ್ಲಿ ನಿರ್ಮಿಸಿ, 
ಸದರಿ ಮಳೆ ನೀರು ಸರಾಗವಾಗಿ ದೊಡ್ಡ" ಮೋರಿಗಳಿಗೆ ಸೇರುವಂತೆ 
ಮಾಡುವ ಕಾಮಗಾರಿಯನ್ನು 2019- 20 ಮತ್ತು .2020- 21ನೇ 
ಸಾಲಿನಲ್ಲಿ ೀೆತಿಕೊಳ್ಳಲಾಗಿರುತದ. 


ಸಂಖ್ಯೆ: ನಅಣ 54 ಎಂಎನ್‌ವೈ 2021 (ಇ) 


ಸಪರ. 8 
(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿ 


